ಕರ್ನಾಟಕ ಸರ್ಕಾರ 


(ಕೃಷಿ ಇಲಾಖೆ) 
ಸಂ:ಸ.ಸ೦.ವಿ/ಕ.ವಿ.ಸ/ಚು.ಗು.ಪ್ರ-651/2024-25 ಕೃಷಿ ಆಯುಕ್ತರ ಕಾರ್ಯಾಲಯ 
ಶೇಷಾದ್ರಿ ರಸ್ತೆ, ಬೆ೦ಗಳೂರು-1, 
ದಿನಾ೦ಕ: 18.07.2024 
ರವರಿಗೆ 
ಸರ್ಕಾರದ ಕಾರ್ಯದರ್ಶಿಗಳು 
ಕೃಷಿ ಇಲಾಖೆ, ಬಹುಮಹಡಿ ಕಟ್ಟಡ, 
ಬೆ೦ಗಳೂರು 
ಮಾನ್ಯರೇ, 


ವಿಷಯ: ಕರ್ನಾಟಕ ವಿಧಾನ ಸಭೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 651ಕ್ಕೆ 
ಉತ್ತರಗಳನ್ನು ಸಲ್ಲಿಸುವ ಬಗ್ಗೆ 

ಉಲ್ಲೇಖ: ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಇವರ ಪತ್ರ ಸಂಖ್ಯೆ 
ಪುಶಾವಿಸ/16ನೇವಿಸ/4ನೇಅ/ಪ್ರ.ಸ೦.651/2024, ದಿನಾಂಕ 
09.07.2024 


KKKKKKKK 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನ ಸಭೆ ಸದಸ್ಯರಾದ 
ಶ್ರೀ ಸಿದ್ದು ಸವದಿ (ತೇರದಾಳ) ರವರು ಕೇಳಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
651ಕ್ಕೆ ಉತ್ತರಗಳನ್ನು ಸಿದ್ಧಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಿದೆ. 


|ಸುಷಿ ೯ಶಕರು 


ಕರ್ನಾಟಕ ವಿಧಾನ ಸಭೆ 


1 |ಚುಕ್ಕೆ ಗುರುತಿಲ್ಲದ ಪ್ರ ಶ್ನೆ|651 
ಸಂಖ್ಯೆ: 

2 ।ಉತ್ತರಿಸಬೇಕಾದ ದಿನಾಂಕ: 24/07/2024 

3 (ಪ್ರಶ್ನೆ ಕೇಳಿರುವ ಮಾನ್ಯ ಶ್ರೀಸಿದ್ದು ಸವದಿ (ತೇರದಾಳ) 
ವಿಧಾನ ಸಭೆ ಸದಸ್ಯರ 
ಹೆಸರು: 

4 | ಉತ್ತರಿಸಬೇಕಾದ ಸಚಿವರು: | ಮಾನ್ಯ ಕೃಷಿ ಸಚಿವರು 

5 | ವಿಷಯ ಜೈವಿಕ ಗೊಬ್ಬರಗಳನ್ನು ಬಳಸುವುದು 

ಕ್ರ.ಸಂ ಪ್ರಶ್ನೆ ಉತ್ತರ 

ಅ) [ರೈತರು ಬೆಳೆಯುವ | ರೈತರು ಬೆಳೆಯುವ ಬೆಳೆಗಳಿಗೆ ಅವೈಜ್ಞಾನಿಕ 
ಬೆಳೆಗಳಿಗೆ ರಾಸಾಯನಿಕ | ಹಾಗೂ ಅಸಮರ್ಪಕವಾಗಿ ರಾಸಾಯನಿಕಗಳನ್ನು 
ಸಿ೦ಪರಣೆ ಬಳಕ ಮಾಡಿದಲ್ಲಿ ಮಾನವ ಹಾಗೂ ಪರಿಸರದ 
ಮಾಡುವುದರಿಂದ ಅನೇಕ | ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಂಭವ 
ಮಾರಕ ಖಾಯಿಲೆಗಳು | ಹೆಚ್ಚಾಗಿರುತ್ತದೆ. ಕೃಷಿ ವಿಶ್ವವಿದ್ಯಾಲಯಗಳಿ೦ದ 
ಬರುತ್ತಿರುವುದು ಸರ್ಕಾರದ | ನೀಡಲಾಗುವ ಸುಧಾರಿತಾ ಬೇಸಾಯ 
ಗಮನಕ್ಕೆ ಬಂದಿದೆಯೇ; | ಕ್ರಮಗಳನ್ಹಯ ಮತ್ತು ಮಣ್ಣು ಪರೀಕ್ಷಾ 
ಬಂದಿದ್ದಲ್ಲಿ, ಈ | ಆಧಾರದ ಮೇರೆಗೆ ರಸಗೊಬ್ಬರಗಳನ್ನು ಹಾಗೂ 
ರಾಸಾಯನಿಕ ಸಿಂಪರಣೆ | ಕೇಂದ್ರೀಯ ಕೀಟನಾಶಕ ಮಂಡಳಿ ಮತ್ತು 
ತಡೆಯಲು ಸರ್ಕಾರ | ನೋಂದಣಿ ಸಮಿತಿ ಶಿಫಾರಸ್ಸಿನಂತೆ 
ಕೈಗೊಂಡಿರುವ ಪೀಡೆನಾಶಕಗಳನ್ನು ಬೆಳೆಗಳಿಗೆ ಬಳಕೆ 
ಕ್ರಮಗಳೇನು; (ವಿವರ | ಮಾಡಿದಲ್ಲಿ ಯಾವುದೇ ದುಷ್ಪರಿಣಾಮಗಳು 
ಒದಗಿಸುವುದು) ಕಂಡುಬರುವುದಿಲ್ಲ. - 

ಆದರೆ, ಬೆಳೆಗಳಿಗೆ ಅವೈಜ್ಞಾನಿಕ ಹಾಗೂ 
ಅನಾವಶ್ಯಕವಾಗಿ ರಾಸಾಯನಿಕ ಸಿಂಪರಣೆ 


ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹಾಗೂ 
ಮಣ್ಣಿನ ಆರೋಗ್ಯವು ಕುಂಠಿತವಾಗುತ್ತದೆ. ಅಲ್ಲದೆ 
ಇದರಿಂದಾಗಿ ಪರಿಸರದ ಮೇಲೆ ಮತ್ತು ಎಲ್ಲಾ 
ಜೀವರಾಶಿಗಳ. ಆರೋಗ್ಯದ ಮೇಲೆ ಅನೇಕ 
ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. 


ಆದಾಗ್ಯೂ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ 

ಮತ್ತು ಪೀಡೆನಾಶಕಗಳ ಬಳಕೆಯನ್ನು ತಪ್ಪಿಸಲು 

ಇಲಾಖೆಯ ವತಿಯಿಂದ ಕೆಳಕಂಡಂತೆ 

ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 

1. ಸಮಗ್ರ ಪೋಷಕಾಂಶ ಹಾಗೂ ಸಮಗ್ರ ಪೀಡೆ 
ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಲು 
ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 


ಕ 


2. 


ಟು 


ಬೀಜ ಮತ್ತು ಮಣ್ಣಿನಿಂದ ಹರಡುವ 
ರೋಗಗಳ ನಿಯಂತ್ರಣಕ್ಕೆ ಜೈವಿಕ 
ಪೀಡೆನಾಶಕಗಳನ್ನು ಬಳಸಿ ಬೀಜೋಪಚಾರ 
ಮಾಡಲು ಹಾಗೂ ಅವೈಜ್ಞಾನಿಕ 
ರಾಸಾಯವಿಕ ಪೀಡೆನಾಶಕಗಳ 
ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ 
ಅರಿವು ಮೂಡಿಸಲು ಬೀಜೋಪಚಾರ 
ಆಂದೋಲನ ಹಾಗೂ ಸುರಕ್ಷಿತ 
ಕೀಟನಾಶಕಗಳ ಬಗ್ಗೆ ತರಬೇತಿಗಳನ್ನು 
ಹೋಬಳಿ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. 


ಕೃಷಿ ಉತ್ಪನ್ನಗಳನ್ನು ಸಂಗಹಿಸಿ ವಿಶ್ಲೇಷಣೆಗೆ | 


ಪೀಡೆನಾಶಕ ಶೇಷಾ೦ಶ ವಿಶ್ಲೇಷಣಾ 
ಪ್ರಯೋಗಾಲಕ್ಕೆ ಸಲ್ಲಿಸಲಾಗುತ್ತಿದ್ದು, 
ವಿಶ್ಲೇಷಣೆಯಲ್ಲಿ ಪೀಡೆನಾಶಕಗಳ ಅಂಶ 


ನಿಗಧಿಪಡಿಸಿರುವ ಗರಿಷ್ಠ ಮಿತಿಗಿಂತ ಹೆಚ್ಚಾಗಿ 
ಕಂಡುಬಂದಲ್ಲಿ ಆಯಾ ಪ್ರದೇಶದ ರೈತರಿಗೆ 
ಕಡಿಮೆ ರಾಸಾಯನಿಕ ಪೀಡೆನಾಶಕಗಳ ಬಳಕೆ 
ಮಾಡಲು ಹಾಗೂ ಪೀಡೆ ನಿರ್ವಹಣೆಯಲ್ಲಿ 
ಜೈವಿಕ ಪೀಡೆನಾಶಕಗಳನ್ನು ಬಳಕೆ ಮಾಡಲು 
ಅರಿವು ಮೂಡಿಸಲಾಗುತ್ತಿದೆ. 


ಆ) 


ರೈತರು ಬೆಳೆಯುವ 
ಬೆಳೆಗಳಿಗೆ ಜೈವಿಕ ಗೊಬ್ಬರ 
ಹಾಗೂ ಔಷಧಿ ಬಳಕೆ 
ಉತ್ತೇಜಿಸಲು ಸರ್ಕಾರ 
ಕೈಗೊ೦ಡಿರುವ 

ಕ್ರಮಗಳೇನು? (ವಿವರ 
ಒದಗಿಸುವುದು) 


. ರಾಸಾಯನಿಕ ಪೀಡೆನಾಶಕಗಳ ಬಳಕೆಯನ್ನು 


ಕಡಿಮೆಗೊಳಿಸಿ ಜೈವಿಕ ಪೀಡೆನಾಶಕಗಳ 
ಬಳಕೆಯನ್ನು ಉತ್ತೇಜಿಸಲು ಜೈವಿಕ ಮತ್ತು 
ಸಸ್ಯ ಮೂಲ ಪೀಡೆನಾಶಕಗಳನ್ನು 
ಅನುದಾನದ ಲಭ್ಯತೆಗೆ ಅನುಗುಣವಾಗಿ ರೈತ 
ಸಂಪರ್ಕ ಕೇಂದ್ರಗಳ ಮೂಲಕ 
ಸಹಾಯಧನದಡಿ ವಿತರಿಸಲಾಗುತ್ತಿದೆ. 


. ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಆಹಾರ 


ಮತ್ತು ಪೌಷ್ಠಿಕ ಭದ್ರತೆ (೯೫5) ಮತ್ತು 
ರಾಷ್ಟ್ರೀಯ ಖಾದ್ಯತೈಲ ಅಭಿಯಾನ 
(NMEO)ದಡಿ ಶೇ.50ರ ಸಹಾಯಧನ ದರದಲ್ಲಿ 
ಜೈವಿಕ ಗೊಬ್ಬರ (ರೈಜೋಬಿಯಂ, 
ಅಜೋಟೋಬ್ಯಾಶ್ಸರ್‌, ಅಜೋಸ್ಸಿರಿಲಮ್‌, 
ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಸತು 
ಕರಗಿಸುವ ಜೈವಿಕ ಗೊಬ್ಬರ, ಪೊಟ್ಯಾಸಿಯಮ್‌ 
ಮೊಬಿಲೈಸಿ೦ಗ್‌ ಜೈವಿಕ ಗೊಬ್ಬರ ಹಾಗೂ 
ವ್ಯಾಮ್‌ ಜೈವಿಕ ಗೊಬ್ಬರ) ಗಳನ್ನು ಹಾಗೂ 
ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ 
(ಆರ್ಗಾನಿಕ್‌  ಮೆನ್ಯೂರ್‌), ರ೦ಜಕಯುಕ್ತ 
ಸಾವಯವ ಗೊಬ್ಬರ (0೩೦01/, ಖಾದ್ಯವಲ್ಲದ 


ಎಣ್ಣೆ ರಹಿತ ಹಿಂಡಿ ಗೊಬ್ಬರ, ಸಿಟಿ 
ಕಾಂಪೋಸ್ಟ್‌ (BULK SUPPLY), ಹಸಿರೆಲೆ 
ಗೊಬ್ಬರ ಬೀಜ, ಜೈವಿಕ ಪೀಡೆನಾಶಕ ಮತ್ತು 
ಸಸ್ಯ ಮೂಲ ಪೀಡೆನಾಶಕಗಳನ್ನು 
ಸಹಾಯಧನದಡಿ ರೈತ ಸಂಪರ್ಕ ಕೇಂದ್ರಗಳ 
ಮೂಲಕ ರೈತರಿಗೆ ಒದಗಿಸಿ ಮಣ್ಣಿನ 
ಸಾವಯವ ಅಂಶವನ್ನು ಹೆಚ್ಚಿಸಲು ಹಾಗೂ 
ಪೀಡೆ ನಿರ್ವಹಣೆಯಲ್ಲಿ ಜೈವಿಕ 
ಪೀಡೆನಾಶಕಗಳನ್ನು ಉತ್ತೇಜಿಸಲು ಕುಮ 
ಕೈಗೊಳ್ಳಲಾಗುತ್ತಿದೆ. 

. PM-PRANAM (PM Programme for 
Restoration, Awareness Generation, 
Nourishment and Amelioration of Mother- 
Earth) Scheme: ರಾಸಾಯನಿಕ ಗೊಬ್ಬರಗಳ 
ಬಳಕೆಗೆ ಪರ್ಯಾಯ ಗೊಬ್ಬರಗಳಾದ ಜೈವಿಕ 
(ಸಾವಯವ ಗೊಬ್ಬರ ಮತ್ತು ನ್ಯಾನೋ 
ಗೊಬ್ಬರಗಳ ಬಳಕೆ, ನೈಸರ್ಗಿಕ/ಸಾವಯವ 
ಕೃಷಿಯನ್ನು ಉತ್ತೇಜಿಸಲು ಹಾಗೂ ಸ೦ರಕ್ಷಣಾ 
ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು 
ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು 
ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು 
ಜಾರಿಗೆ ತಂದಿರುತ್ತದೆ. 


(ಕುಷಿ ೯ಶಕರು 


